ಎಕರೆ ಭೂಮಿಯನ್ನು 
ಭೂಸ್ವಾಧೀನ 
ಪಡಿಸಿಕೊಳ್ಳಲಾಗಿದೆ; 


© ಕರ್ನಾಟಕ ವಿಧಾನ ಪರಿಷತ್ತು 
1) ಚುಕ್ಕೆಗುರುತಿನ ಪ್ರಶ್ನೆಸಂಖ್ಯೆ 1981 
2 : ಶ್ರೀ. ರಾಜೀಂದ್ರ ರಾಜಣ್ಣ 
3 ಉತ್ತರಿಸಬೇಕಾದ ದಿನಾಂಕ: : 16:03.2022 oo 
4  ಉತ್ತರಿಸುವವದು : ಮಾನ್ಯ ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ' 
ಸಚಿವರು. 
ಕ್ರ 
ಪ್ರಶೆ, ಉತ್ತರ 
ಸಂ. ಖ್‌ s 
ಅ) | ತುಮಕೂರು-ರಾಯದುರ್ಗ"ರೈಲ್ವೆ |. ತುಮಕೂರು-ರಾಯದುರ್ಗ ರೈಲ್ವೆ. ಯೋಜನೆಯನ್ನು 2007- 
ಯೋಜನೆಯ" ಕಾಮಗಾರಿಯು | 08ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ರೈಲ್ವೆ 
ಯಾವ ಹಂತದಲ್ಲಿದೆ; ಮಂಲತ್ರಾಲಯದೊಂದಿಗೆ ವೆಚ್ಚ ಹಂಚಿಕೆ ಆಧಾರದಡಿ 
ಮಂಜೂರು'ಮಾಡಲಾಗಿದೆ. 
ಈ ಯೋಜನೆಯನ್ನು ರೈಲ್ಸೆ ಇಲಾಖೆಯಿಂದ 
ಅನುಷ್ಠಾನಗೊಳಿಸಲಾಗುತಿದ್ದು, ಅವರಿಂದ ಪಡೆದ ಮಾಹಿತಿ 
ಅನುಸಾರ ಬಾಕಿ ಭೂಮಿಯನ್ನು ಹಸ್ತಾಂತರಿಸುವುದಕ್ಕೆ 
ಒಳಪಟ್ಟು ಈ ಯೋಜನೆಯ ' ನಿರ್ಮಾಣ ಕಾಮಗಾರಿಯ 
ಹಂತವಾರು ವಿವರ ಈ ಕೆಳಕಂಡಂತಿದೆ. 
ಕ್ರ ಹಂತ ಕಿ.ಮಿ ಪೂರ್ಣಗೊಳಿಸಿದ/ 
ಸೆಂ! | ಪೂರ್ಣಗೊಳಿಸಲು 
ಹೊಂದಿದ ಗುರಿ 
1. | ರಾಯದುರ್ಗ- 63.17 2016-17ರಲ್ಲಿ. 
ಕದಿರಿದೇವರಹಲ್ಲಿ ಕಾರ್ಯಾರಂಭವಾಗಿದ್ದು, 
"ರೈಲುಗಳ ಸಂಚಾರ 
[- ಆರಂಭವಾಗಿದೆ. 
2- | ಕದಿರಿದೇವರಪಲ್ಲಿ- 2200 2022-23 
| ದೊಡ್ಡಹಳ್ಳಿ 
3. ! ಡೊಡ್ಡಹಳಲ್ಳಿ- 25.00 2024-25 
|! ಕೊಟ್ಟಾಲಂ | 
4. | ಊರುಕೆರೆ- 11.00 2023-24 
ತುಮಕೂರು 
5 | ಕೊಟ್ಕಾಲಂ- 12.00 2024-25 
| ಮಡಕಸಿರಾ 
6. | ಕೊರಟಗೆರ- 18.00 : 2024-25 
| ಊರುಕೆರೆ | 
7: |] ಮಡಕಸಿರಾ- | 55.00 2025-26 
: | ಕೊರಟಿಗೆರೆ 
ಆ) |ಈ ಯೋಜನೆಯಿಂದ ಎಷ್ಟು | ತುಮಕೂರು - ರಾಯದುರ್ಗ ರೈಲ್ವೆ ಯೋಜನೆಯ ಸಂಬಂಥ 


ತುಮಕೂರು, ಕೊರಟಿಗೆರೆ ಮಧುಗಿರಿ ಹಾಗೂ ' ಪಾವಗಡ 
ತಾಲ್ಲೂಕುಗಳಲ್ಲಿ ಒಟ್ಟು 992-11 ಎ-ಗು ಮತ್ತು 5256880 
ಚ.ಅಡಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. 


2. 


@ 


ಕಳೆದುಕೊಂಡವರಿಗೆ 


ಇ) | ಭೂಮಿ ಈ ಯೋಜನೆಯಲ್ಲಿ ಸ್ಕಾಧೀನ ಪಡಿಸಿಕೊಳ್ಳಲಾದ ಒಟ್ಟು 
ಸರ್ಕಾರದಿಂದ ಭೂ ಪರಿಹಾದ |992-11 ಎ-ಗು ಮತ್ತು 5256880 ಚ.ಉಡಿ ಗಳಿಗೆ ಒಟ್ಟು 
ವೀಡಲಾಗಿದೆಯೇ? (ಸಂಪೂರ್ಣ | ರೂ.162,77,10,647/-ಗಳ ಭೂಪರಿಹಾರ ಪಾವತಿಸಲಾಗಿದ್ದು, 
ಮಾಹಿತಿ ನೀಡುವುದು). ತಾಲ್ಲೂಕುವಾರು ವಿವರ ಈ ಕೆಳಕಂಡಂತಿದೆ. 

ಕ | ಪಾಪತಿಸಿದ 
Ms ತಾಲ್ಲೂಕು | ಒಟ್ಟು ಎಕರೆ ಭೂಪರಿಹಾರ 
0 
- ಮೊತ್ತ 
1. "| ತುಮಕೂರು 20492 % *|ರೂ.71,9379747/- 
- 33472 ಚ.ಅಡಿ | 
2.1 ಕೊರಟಿಗೆರೆ |175-26%2 + ರೂ.2020,81,573/- : 
19096.80 ಚ.ಅಡಿ! - 
3. | ಮದುಗಿರಿ 218-20% 3 [|ರೂಂ32039171)- 
ಪಾವಗಡ 1394-01 % ರೂ.47,42,10,156/- 
ಸಂಖ್ಯೆ: ಮೂಲಇ 88 ರಾರಾಹೆ 2022/ಇ 
' " . NW 
(ವಿ.ಸೋಮಣ್ಣ) 


: ವಸತಿ ಮತ್ತು ಮೂಲಸೌಲಭ್ಯ 
ಅಬಿವೃದ್ದಿ ಸಚಿವರು 


